ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ;: 865 


ಮಾನ್ಯ ಸದಸ್ಯರ ಹೆಸರು, . ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಮಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ  : 20-09-2021 
ಉತ್ತರಿಸುವ ಸಚಿವರು : ಪ್ರವಾಸೋದ್ಯಮ ಹಾಗೂ ಪರಿಸರ ಮತ್ತು 
ಜಿಟಿ ಪರಿಸ್ಥಿತಿ ಸಚಿವರು ' ; 


ಉತ್ತರ 

ರಾಜ್ಯದಲ್ಲಿ ಪ್ರವಾಸೋದ್ಯಮವನ್ನು ಸರ್ಕಾರದ ಆದೇಶ ಸಂಖ್ಯೆ: ಪವರ್‌. | 
ಅಭಿವೃದ್ಧಿಪಡಿಸಲು ಕರ್ನಾಟಕ | ಬ್ರ:21.08.2019 ರಲ್ಲಿ ರಾಜ್ಯದಲ್ಲಿ ಪ್ರವಾಸೋದ್ಯಮವನ್ನು 
ಮ A ನರ್ಸ್‌ | ಅಭಿವೃದಿಪಡಿಸಿ ರಾಷ್ಟ್ರೀಯ ಮತ್ತು ಅಂತರಾಷ್ಟಿೀಿಯ 
ಕಾರ್ಮತಮದ ವಿವರ ನೀಡುವುದು: 'ಪುವಾಸಿಗರು ಭೇಟಿ ನೀಡುವ ಸ್ಥಳಗಳಲ್ಲಿ ಕರ್ನಾಟಕವನ್ನು. 
ಟಂ - ಮೊದಲ 5ನೇ ಸ್ಥಾನಕ್ನೆ ತರುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ 
ಪ್ರವಾಸೋದ್ಯಮ . ಮತ್ತು ಸಾಲಸ್ಕೃತಿಕ ಅಬಿವೃದ್ಧಿಗೆ 
1 ಸಂಬಂಧಿಸಿದಂತೆ ಕೆಗೊಳ್ಳಬೇಕಾದ ಕ್ರಮಗಳ ಕುರಿತು 
ವಿಶ್ಲೇಷಣ ನಡೆಸಿ ಸರ್ಕಾರಕೆ ವಿವರವಾದ ಪರದಿಯನ್ನು 
ಸಲ್ಲಿಸಲು ಶ್ರೀಮತಿ ಸುಧಾಮೂರ್ತಿ,  ಅಢ್ಯಕ್ಷರು, 
ಇನ್ಫೋಸಿಸ್‌ ಪ್ರತಿಷ್ಠಾನ (ರಿ ಇವರ" ಅಧ್ಯಕ್ಷತೆಯಲ್ಲಿ 
15 ಜನ ಸದಸ್ಯರನ್ನೊಳಗೊಂಡ “ಕರ್ನಾಟಕ 
ಪ್ರಪಾಸೋದ್ಯಮ ಟಾಸ್ಕ್‌ ಫೋರ್ಸ್‌”  'ಅಸ್ಸ್ನು ರಚಿಸಿ 
ಆದೇಶ ಹೊರಡಿಸಲಾಗಿರುತ್ತದೆ. 


ಸದರಿ ಟಾಸಪೊೋರ್ಸಗೆ ಈ ಕೆಳಕಂಡ 
ಕಾರ್ಯಸೂಚಿಗಳನ್ನು ನಿಗಧಿಪಡಿಸಲಾಗಿರುತ್ತದೆ: 

1. ರಾಜ್ಯದಲ್ಲಿರುವ . ಪ್ರಮಾಸಿ - ತಾಣಗಳಲ್ಲಿ || 
ಅಂತರಾಷ್ಟೀಯ ಮಟ್ಟದ ' ಮೂಲಭೂತ 

ಸೌಕರ್ಯಗಳನ್ನು ಒದಗಿಸುವ ಸಂಬಂಧ ಅಗತ್ಯ 
ಕೆಮಗಳ ಬಗ್ಗೆ ವಿಶ್ಲೇಷಿಸಿ, ಶಿಪಾರಸು ಮಾಡುವುದು. 

2. ರಾಜ್ಯದಲ್ಲಿರುವ ಹೆಚ್ಚಿನ ಪುಚಾರವಿಲ್ಲದ ಪ್ರವಾಸಿ 
ತಾಣಗಳನ್ನು ಗುರುತಿಸಿ ಅಂತರಾಷ್ಟ್ರೀಯ ಪುವಾಸಿ. 
ತಾಣವನ್ನಾಗಿ ಅಭಿವೃದ್ದಿಪಡಿಸಲು "ಮಾರ್ಗದರ್ಶನ 
ನೀಡುವುದು. 

4 ರಾಜ್ಯದಲ್ಲಿರುವ ನೈಸರ್ಗಿಕ, ಸಾಂಸ್ಕೃತಿಕ ಮತ್ತು 
ಐತಿಹಾಸಿಕ ವಲಯಗಳಲ್ಲಿ ಪ್ರವಾಸೋದ್ಯಮದ 
ಇಹೆಟ್ಟು ಅಭಿವೃದ್ದಿಯನ್ನು ಗಮನದಲ್ಲಿರಿಸಿ ಹಾಗೂ 
ಪ್ರದರ್ಶನ ವೀಡುವ ಮಾರ್ಗಗಳ ಬಗ್ಗೆ ಶಿಫಾರಸ್ಸು | 
ಮಾಡುವುದು. 


6. ರಾಜ್ಯದಲ್ಲಿ 'ಆಚರಿಸಬಹುದಾದ ಉತ್ಸವಗಳ ಬಗೆ 


[4 ಪ್ರವಾಸಿ ತಾಣಗಳಲ್ಲಿ ಮಾನವ ಸಂಪನ್ಮೂಲ ಹಾಗೂ | 


ಕೌಶಲ್ಯವನ್ನು ಅಭಿವೃದ್ಧಿಗೊಳಿಸುವ ಬಗ್ಗೆ ವಿಶೇಷ 
: ಶಿಫಾರಸ್ಸು ಮಾಡುವುದು. 

5. ರಾಜ್ಯದ : ಪ್ರಮುಖ ಹೆದ್ಮಾದಿಗಳಲ್ಲಿ ಪ್ರವಾಸಿಗರಿಗೆ 
ರಸ್ತೆಬದಿ ಸೌಕರ್ಯ ಒದಗಿಸುವ ಬಗ್ಗೆ ಪರಿಶೀಲಿಸಿ, 


ಶಿಫಾರಸ್ಸು ಮಾಡುವುದು. 


ವಿಶ್ಲೇಷಿಸಿ ಸಲಹೆ ನೀಡುವುದು. : 
7. ಪ್ರವಾಸೋದ್ಯಷು ವಲಯವನ್ನು ಅಭಿವೃದ್ಧಿ 
ಪಡಿಸಲು ಇತರೆ ಸಲಹೆ / ಶಿಫಾರಸ್ಸುಗಳನ್ನು 


ಮಾಡುಪುದು. 


ಈ ಯೋಜನೆಯಡಿಯಲ್ಲಿ ರಾಜ್ಯಕ್ಕೆ 


ಹೆಚ್ಚಸ . ಪ್ರವಾಸಿಗರನ್ನು ! ಯೋಜನೆಯಾಗಿರುವುದಿಲ್ಲ.' ಸದರಿ ಟಾಸ್ಸ್‌ಫೋರ್ಸ್‌ 
ಆಕರ್ಷಿಸುವುದಕ್ಕೆ ತೆಗೆದುಕೊಂಡ | ಪ್ರವಾಸೋದ್ಯಮ ಅಭಿವೃದ್ದಿಗೆ ಸಂಬಂಧಿಸಿದಂತೆ ಸಲಹೆ / 
|. ] ಕುಮಗಳೇನು; | ಶಿಫಾರಸ್ಸುಗಳನ್ನೂಳಗೊಂಡ ವರದಿ ನೀಡಲು ಸರ್ಕಾರ 
| ದಿಂದ ರಚಿಸಿರುವ ಒಂದು ಸಮಿತಿಯಾಗಿರುತ್ತದೆ. 
| ಕರ್ನಾಟಿಕ ಪ್ರವಾಸೋದ್ಯಮ ಟಾಸ್‌ಫೋರ್ಸ್‌ ದಿನಾಂಕ: | 
/ 09.09.2019, 25.10.2019 ಹಾಗೂ. 2408201 ಗಳಂದು 
ಪ್ರಾಥಮಿಕ ಸಭೆಗಳನ್ನು ನಡೆಸಿದ್ದು, ಸದರಿ 
| | ಟಾಸ್‌ ಫೋರ್ಸ್‌ ಅಂತಿಮವಾಗಿ ನೀಡುವ ವರದಿಯನ್ನಯ | 
| ಕಮ ವಹಿಸಲಾಗುತ್ತದೆ. 
r ಇ) [ರಾಜ್ಯದ ಪ್ರವಾಸೋದ್ಯಮದ 2021-22ನೇ ಸಾಲಿನ 'ಆಯವ್ಯಯದಲ್ಲಿ ಪ್ರವಾಸೋದ್ಯಮ | 
| ಸರ್ವತೋಮುಖ ಅಭಿವೃದ್ಧಿಗಾಗಿ | ಇಲಾಖೆಗೆ ರೂ.482.13 ಕೋಟಿಗಳನ್ನು. ಒದಗಿಸಲಾಗಿದೆ. | 
| \ ಎಷ್ಟು ಹಣವನ್ನು 
i ; ಮೀಸಲಿಡಲಾಗಿದೆ; ‘ 


14ರ್ನಾಟಕ ಪ್ರವಾಸೂೋದ್ಧಮ ಪಾಸ್‌ಫೊರ್ಣ್‌ ಇದು 


- i 


ಸದರ ಯೋಜನೆಯಡಿಯಲ್ಲಿ ಉತ್ತರ 
ಸರ್ನಾಟಿಕದ 


ಗರ್ಭಾಷ ಪ್ರವಾಸೋದ್ಯಮ ಟಾಸ್ಕ್‌ ಫೋರ್ಸ್‌ ಅಂತಿಮ 


TOR 205 TDV.2021 


ಯಾವ . ಯಾವ [ವರದಿ ಸಲ್ಲಿಸಿದ ಸಂತರ, ಪರಿಶೀಲಿಸಿ, ಉತ್ತರ ಕರ್ನಾಟಕದ 
f ಪ್ರವಾಸಿ ಕೇಂದ್ರಗಳನ್ನು ಅಭಿವೃದ್ಧಿ | ಪ್ರವಾಸಿ ತಾಣಗಳನ್ನೂ' ಒಳಗೊಂಡಂತೆ ಒಟ್ಕಾರೆ ರಾಜ್ಯದ 
| ಪಡಿಸಲಾಗುವುದು? ಪ್ರವಾಸಿ ತಾಣಗಳನ್ನು ಅಭಿವೃದ್ದಿ ಪಡಿಸಲು | 
| ಕ್ರಮವಹಿಸಲಾಗುವುದು. 
FON K RSS p S| 
ಮಮ 
ಪ್ರವಾಸೋದ್ಯಮ ಹಾಗೂ 


ಪರಿಸರ ಮತ್ತು ಜೀವಿಪರಿಸ್ಥಿತಿ ಸಚಿವರು 


